ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಗೃಹ ನಿರ್ಮಾಣದ ಕಾನೂನು ಮತ್ತು ನೀತಿ ನಿಯಮಗಳ ಬಗ್ಗೆ 

ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 

183(258) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಗೃಹ ನಿರ್ಮಾಣ ಸಹಕಾರ ಸಂಘ ಸಂಸ್ಥೆಗಳಿಗೆ ಅನ್ನಯವಾಗುವ ಕಾನೂನು, ವೀತಿ ನಿಯಮಗಳೇನು; 


(ಆ) ಗೃಹ ನಿರ್ಮಾಣ ಸಹಕಾರ ಸಂಘ ಸಂಸ್ಥೆಗಳ ಅವ್ಯವಹಾರಗಳ ನಿಯಂತ್ರಣಕ್ಕೆ ಆಕ್ಸ್‌ನಲ್ಲಿ ನಿಗದಿಸಲ್ಪಟ್ಟ 
ಪರಿಣಾಮಕಾರಿ ಕಾನೂನು ನಿಯಮಗಳು ಯಾವುವು; ಅವುಗಳ ಉಲ್ಲಂಘನೆ ಮಾಡಿರುವ ಸಂಘಗಳು ಯಾವುವು 
; ಮತ್ತು ಅವುಗಳ ಮೇಲೆ ಕೈಗೊಂಡ ಕ್ರಮಗಳೇನು? (ವಿವರ ನೀಡುವುದು) 


